KA/BGGPO/2515/WPP-47/ 


KA/ BG- GPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ , ಮೇ ೨೬ , ೨೦೧೧ (ಜೇಷ್ಠ ೫ , ಶಕ ವರ್ಷ ೧೯೩೩) ಸಂಚಿಕೆ ೨೧ 

ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು , 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 

NOTIFICATION 
No : GOB (1) 25/ 2011, Bengaluru, Dated : 19th April, 2011 

PART-I 
In exercise of the powers conferred by Clauses (a) and (b) of Sub -Section (3) of Section 28 of the Karnataka Civil Courts 
Act, 1964 ( Karnataka Act No.21/1964 ), the High Court of Karnataka hereby designates the District Judges/ Civil Judges mentioned in 
Column No .2 of the table below , as the Vacation Judges, for the duration of adjournment of District Courts mentioned in Column 
No .3 for the period of Summer Vacation of 2011, noted in Column No.4 . 

TABLE 
( Proposal in respect of District Courts in the State ) 


Periods 


Designation 


District Court 


From 


To 


1. | 


Presiding Officer, Fast Track Court- III, Bengaluru Rural 


25 - 4 - 2011 


30 - 04 - 2011 


Bengaluru Rural 


District, Bengaluru 


2 , 


01 - 5 -2011 


08- 5 - 2011 


Bengaluru Rural 


3 . 


Presiding Officer, Fast Track Court -IV , Bengaluru 
Rural District, Bengaluru 
Presiding Officer, Fast Track Court- II , Bengaluru .Rural 
District, Bengaluru 
|| Addl. District & Sessions Judge , Bengaluru Rural 
District, Bengaluru . 


Bengaluru Rural 


09- 5- 2011 


15- 5 -2011 


4 , 


| 


Bengaluru Rural 


16 -5- 2011 


22- 5 - 2011 


Senior Civil Judge and JMFC , Bilgi. 


Bagalkot 


25-4 -2011, 


08- 5 -2011 


Prl. Senior Civil Judge and CJM , Bagalkot. 


Bagalkot 


09 - 5 - 2011 


22 - 5 -2011 


III Addl. District and Sessions Judge , Belgaum . 


Belgaum 


25 - 4 - 2011 


28- 4 - 2011 


8. 


IV Addl. District and Sessions Judge, Belgaum . 


Belgaum 


29-4-2011 | 


03 - 5 - 2011 


( ೨೪೧) 


999 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬ , ೨೦೧೧ 


200 - 9 


Periods 


Designation 


District Court 


From 


To 


Belgaum 


04 -5- 2011 


08 -5 - 2011 


9. 
10 


11 Addl. Senior Civil Judge & CJM , Belgaum . 
Addl. Senior Civil Judge & CJM , Belgaum . 


Belgaum 


09 -5 - 2011 


16 -5 -2011 


III Addl. Senior Civil Judge & CJM , Belgaum . 


Belgaum 


17 -5 - 2011 


19 -5 - 2011 


12 . 


Prl. Senior Civil Judge and CJM , Belgaum 


Belgaum 


20 -5 - 2011 


22-5 -2011 


13 . 


Presiding Officer, Fast Track Court - II, Bellary. 


Bellary 


25 - 4 - 2011 


02 -5 - 2011 


Prl. Senior Civil Judge and CJM , Bellary. 


Bellary 


03 -05 -2011 


08 -5 - 2011 


| Addl. District & Sessions Judge, Bellary 


Bellary 


09- 5 - 2011 


15 -5 - 2011 


|| Addl. District & Sessions Judge , Bellary 


Bellary 


16 -5 -2011 


22-5 - 2011 


17. 


Prl. Senior Civil Judge and CJM , Bidar 


Bidar 


25 -4 - 2011 


08 -5 - 2011 


Addl. Senior Civil Judge & CJM , Bidar. 


Bidar 


09-5 - 2011 


22 -5 - 2011 


19 . 


|| Addl. District and Sessions Judge , Bijapur 


Bijapur 


25 -4 - 2011 


27- 4 - 2011 


Presiding Officer, Fast Track Court -II , Bijapur 


Bijapur 


28 -4 - 2011 


08 -5 - 2011 


Prl. District and Sessions Judge, Bijapur 


Bijapur 


09 -5 - 2011 


22-5 - 2011 


22. 


Senior Civil Judge & JMFC , Kollegal. 


Chamarajanagar 


25 - 4 -2011 


08 -5 - 2011 


23 . 


Presiding Officer, Fast Track Court, Kollegal. 


Chamarajanagar 


09-5 - 2011 


22 -5 - 2011 


24 . 


Senior Civil Judge & CJM , Chickballapur. 


Chickballapur 


25 - 4 - 2011 


02-5 - 2011 


Addl. Civil Judge & JMFC , Chickballapur. 


Chickballapur 


03- 05 - 2011 


08 -5 - 2011 


Senior Civil Judge & JMFC , Chintamani. 


Chickballapur 


09 -5 - 2011 


22 - 5 - 2011 


27 . 


Presiding Officer, Fast Track Court , Chickmagalur. 


Chickmagalur 


25 -4 - 2011 


01-5 -2011 


Senior Civil Judge & CJM , Chickmagalur. 


Chickmagalur 


02 -05 -2011 


08 -5 -2011 


29 . 


Addl. Senior Civil Judge & JMFC , Chickmagalur. 


Chickmagalur 


09-5 -2011 


15 -5 - 2011 


Presiding Officer, Fast Track Court , Chickmagalur. 


Chickmagalur 


16 -5 -2011 


22 - 5 - 2011 


Prl. Senior Civil Judge and CJM , Chitradurga . 


Chitradurga 


25 -4 - 2011 


08 -5 - 2011 


32 . 


Presiding Officer, Fast Track Court, Chitradurga . 


Chitradurga 


09- 5 - 2011 


18 - 5 - 2011 


33. 


Addl. District and Sessions Judge, Chitradurga. 


Chitradurga 


19 -5 - 2011 


22 -5 - 2011 


34 . 


Prl. Senior Civil Judge and CJM ., Davanagere. 


Davanagere 


25 -4 - 2011 


08 -5 - 2011 


II Addl. Senior Civil Judge , Davanagere. 


Davanagere 


09-5 -2011 


14 -5 - 2011 


| Addl. Senior Civil Judge , Davanagere . 


Davanagere 


15 -5 - 2011 


22 -5 - 2011 


37. 


Prl. Senior Civil Judge and CJM , Dharwad . 


Dharwad 


25 -4 - 2011 


30 -4 - 2011 


|| Addl. Senior Civil Judge , Dharwad . 


Dharwad 


01 - 5 - 2011 


07 -5 -2011 


231 - 9 


FDFEIE RODOLDT, 92 , 9000 


9 


a 


Periods 


Designation 


District Court 


From 


To 


39 . 


III Addl. Senior Civil Judge and CJM , Dharwad . 


Dharwad 


08 -5 - 2011 


13 -5 - 2011 


1 Addl. Senior Civil Judge and CJM , Dharwad . 


Dharwad 


14 -5 - 2011 


22-5 - 2011 


Presiding Officer, Fast Track Court , D .K .Mangalore . 


D .K . Mangalore 


25 -4 - 2011 


05- 05 - 2011 


42 . 


Prl. Senior Civil Judge and JMFC , Mangalore . 


D .K . Mangalore 


06 -5 - 2011 


07 -5 -2011 


43. 


III Addl. District and Sessions Judge , D .K . Mangalore 


D .K . Mangalore 


08 -5 - 2011 


22 - 5 - 2011 


Presiding Officer, Fast Track Court, Gadag . 


Gadag 


25 -4 - 2011 


08 -05- 2011 


Senior Civil Judge , Ron . 


Gadag 


09 -5 - 2011 


22-5 - 2011 


Prl.Civil Judge (Sr Dn ) and CJM Gulbarga . 


Gulbarga 


25 -4 - 2011 


08 -5 - 2011 


47. 


III Addl.Civil Judge (Sr Dn ) Gulbarga. 


Gulbarga 


09- 5 - 2011 


22-5 - 2011 


Addl. District and Sessions Judge , Hassan . 


Hassan 


25 -4 - 2011 


01 -5 - 2011 


49 . 


Prl. Senior Civil Judge, Hassan . 


Hassan 


02-5 - 2011 


08 -5 -2011 


Presiding Officer , Fast Track Court, Hassan . 


Hassan 


09 -5 - 2011 


22-5 - 2011 


Senior Civil Judge and JMFC., Hangal. 


Haveri 


25 -4 - 2011 


08 -5 - 2011 


52. 


Senior Civil Judge and Prl. JMFC, Haveri. 


Haveri 


09- 5 - 2011 


22 -5 - 2011 


Senior Civil Judge and CJM , Madikeri. 


Kodagu - Madikeri 


25 -4 - 2011 


08 -5 - 2011 


54 . 


Presiding Officer, Fast Track Court , Kodagu - Madikeri. 


Kodagu - Madikeri 


09-5 - 2011 


22 -5 -2011 


|| Addl.Civil Judge and JMFC , Kolar. 


Kolar 


25 -4 -2011 


07 -5 - 2011 


56. 


Addl. Senior Civil Judge and JMFC , KGF . 


Kolar 


08 -5 - 2011 


15 -5 - 2011 


57 . 


| Addl. District and Sessions Judge , Kolar. 


Kolar 


16 -5 - 2011 


22 -5 - 2011 


58 . 


Presiding Officer, Fast Track Court-l, Koppal. 


Koppal 


25 - 4 - 2011 


08 - 5 - 2011 


59 . 


District and Sessions Judge, Koppal. 


Koppal 


09-5 -2011 


22 -5 -2011 


Presiding Officer, Fast Track Court-I, Mandya . 


Mandya 


25 -4 - 2011 


08 - 5 - 2011 


Presiding Officer, Fast Track Court-III ,Mandya . 


Mandya 


09 -5 - 2011 


22 -5 - 2011 


III Addl. District and Sessions Judge, Mysore. 


Mysore 


25 -4 - 2011 


04 -5 -2011 


Presiding Officer, Fast Track Court- V , Mysore . 


Mysore 


05 - 5 - 2011 


08 -5 - 2011 


64. 


VI Addl. District and Sessions Judge , Mysore. 


Mysore 


09-5 -2011 


22 -5 - 2011 


Addl. District and Sessions Judge , Raichur. 


Raichur 


25 -4 - 2011 


01- 5 -2011 


Prl. Senior Civil Judge and CJM , Raichur. 


Raichur 


02 -5 - 2011 


08 -5 - 2011 


67. 


Addl. Senior Civil Judge and JMFC , Raichur. 


Raichur 


09 -5 - 2011 


22 -5 -2011 


District and Sessions Judge, Ramanagara . 


Ramanagara 


25 - 4 - 2011 


30 - 4 - 2011 


988 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬ , ೨೦೧೧ 


200 - 9 


Periods 


Designation 


District Court 


From 


To 


69. 


Addl. Senior Civil Judge, Ramanagara . 


Ramanagara 


01 -5- 2011 


08 -5 - 2011 


Prl. Senior Civil Judge & CJM , Ramanagara . 


Ramanagara 


09- 5 - 2011 


22-5 - 2011 


Presiding Officer, Fast Track Court -111, Shimoga . 


Shimoga 


25 -4 - 2011 


01-5 - 2011 


72 . 


II Addl. Senior Civil Judge and JMFC , Shimoga . 


Shimoga 


02 -5 - 2011 


08 -5 -2011 


Presiding Officer, Fast Track Court -l, Shimoga . 


Shimoga 


09-5 - 2011 


22 -5 - 2011 


| Addl. District and Sessions Judge, Tumkur. 


Tumkur 


25 -4 - 2011 


30 - 4 - 2011 


II Addl. District and Sessions Judge , Tumkur. 


Tumkur 


01- 5 - 2011 


04 -5 - 2011 


76 . 


III Addl. District and Sessions Judge , Tumkur. 


Tumkur 


05 -5 - 2011 


08 -5 - 2011 


77. 


Presiding Officer, Fast Track Court-ll, Tumkur. 


Tumkur 


09-5 - 2011 


15 - 5 - 2011 


| Addl. District and Sessions Judge , Tumkur. 


Tumkur 


16 -5 - 2011 


22 - 5 - 2011 


79. 


Presiding Officer, Fast Track Court, Udupi. 


Udupi 


25 -4 - 2011 


08 -5 - 2011 


Prl. Senior Civil Judge and CJM , Udupi . 


Udupi 


09-5 - 2011 


22 -5 -2011 


Prl. Senior Civil Judge and CJM , Karwar , camp at 


U .K .Karwar 


25 -4 - 2011 


08 -5 - 2011 


Karwar. 


82. 


Addl. Senior Civil Judge, Karwar 


U . K . Karwar 


09 -5 -2011 


22- 5 - 2011 


83. 


Senior Civil Judge and CJM , Yadgir. 


Yadgir 


25 -4 -2011 


08 -5 - 2011 


84. 


Senior Civil Judge, Shorapur. 


Yadgir 


09 -5 - 2011 


22 -5 - 2011 


PART - 11 
In exercise of the powers conferred under Sub -Section (3) of Section 28 of the Karnataka Civil Courts Act, 1964 , the 
Vacation Judges are directed to dispose of urgent civil matters in which injunction , stay of proceedings and attachment orders etc ., 
are sought for during the Summer Vacation of 2011. 


PART-III 
In exercise of the powers conferred under Sub -Section (5 ) of Section 28 of the Karnataka Civil courts Act , 1964, the 
Vacation Judges are directed to exercise the same administrative control over the staff of the Civil Courts that are being exercised 
by the Prl. District and Sessions Judges,during the period of Summer Vacation of 2011, in the absence of Prl. District and Sessions 
Judges . 

PART-IV 
Wherever the Civil Judges (Sr.Dn) mentioned in column No.2 are designated as Vacation Civil Judges, the District Judges 
are directed to issue a Notification as required under Sub -Section (3) of Section 10 of the Criminal Procedure Code making 
provisions for the disposal of any urgent application appointing such officers . 

By Order of the High Court, 

R . B . BUDIHAL , 
P . R . 487 

Registrar General 


ಭಾಗ- ೨ 


೨೪೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ೨೬ , ೨೦೧೧ 

ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಕಾಇ 59 ಎಲ್‌ಎಸ್‌ಐ 2010 , ಬೆಂಗಳೂರು, ದಿನಾಂಕ: 21ನೇ ಏಪ್ರಿಲ್ , 2011 


ಸರ್ಕಾರಿ ಆದೇಶ ಸಂಖ್ಯೆ: ಕಾಣ 356 ಎಲ್‌ಎಸ್‌ಐ 95 , ದಿನಾಂಕ: 04 - 09 - 2006ರ ಮೂಲಕ ಕಾರಾವಿ ಯೋಜನೆ ವೈದ್ಯಕೀಯ ಸೇವೆಗಳು 
ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 06 ವರ್ಷಗಳ ಹಾಗೂ 13 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ವಿಮಾ ವೈದ್ಯಾಧಿಕಾರಿಗಳಿಗೆ 
ಕಾಲಬದ್ದ ಪದೋನ್ನತಿ ಸೌಲಭ್ಯವನ್ನು ವಿಸ್ತರಿಸಲಾಗಿತ್ತು. ಸದರಿ ಆದೇಶದಲ್ಲಿ ಕಾಲಬದ್ದ ಪದೋನ್ನತಿ ಸೌಲಭ್ಯವನ್ನು ಇಲಾಖೆಯ ವೃಂದ ಮತ್ತು 

ನಿಯಮಗಳನ್ನು ರೂಪಿಸಿದ ನಂತರ ಕ್ರಮಬದ್ದಗೊಳಿಸಲಾಗುವುದೆಂದು ತಿಳಿಸಲಾಗಿದೆ. ಇಲಾಖೆಯ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ನು ಅಧಿಸೂಚನೆ ಸಂಖ್ಯೆ ಕಾಇ 176 ಎಲ್‌ಎಸ್‌ಐ 2006 ದಿನಾಂಕ: 07 -12 - 2007ರ ಮೂಲಕ ರೂಪಿಸಲಾಗಿರುತ್ತದೆ. 
ಅದರಂತೆ ಈ ಕೆಳಕಂಡ ವೈದ್ಯಾಧಿಕಾರಿಗಳಿಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ ಕಾಲಬದ್ದ ಪದೋನ್ನತಿ 
ಸೌಲಭ್ಯವನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಈ ಕೆಳಕಂಡಂತೆ ಮಂಜೂರು ಮಾಡಲಾಗಿದೆ. 


1) ಈ ಆದೇಶದನ್ವಯ ಬಡ್ತಿ ಹೊಂದಿದ ಅಧಿಕಾರಿಗಳ ಜೇಷ್ಠತೆಯು ಇವರುಗಳು ಬಡ್ತಿ 

ಹೊಂದುವ ಪೂರ್ವದಲ್ಲಿದ್ದ ಹುದ್ದೆಗಳಲ್ಲಿ ಇರುವಂತೆಯೇ ಮುಂದುವರೆಯುತ್ತದೆ. 


2) ಬಡ್ತಿ ಹೊಂದಿದ ಎಲ್ಲಾ ಅಧಿಕಾರಿಗಳು ಮುಂದಿನ ಆದೇಶದವರೆಗೆ ಸದ್ಯಕ್ಕೆ ಇವರು 

ಕರ್ತವ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಯುತ್ತಾರೆ. ಅಂದರೆ ಯಾವುದೇ 
ರೀತಿಯಲ್ಲಿ ಸ್ಥಾನಪಲ್ಲಟ ಹೊಂದುವುದಿಲ್ಲ. 


ಇವರುಗಳ ಕಾಲಬದ್ದ ಪದೋನ್ನತಿಯು ಸರ್ಕಾರಿ ಆದೇಶ ಸಂಖ್ಯೆ .ಕಾಇ 356 ಎಲ್‌ಎಸ್‌ಐ 95 , 
ದಿನಾಂಕ:04 - 09 - 2006 ಮತ್ತು ದಿನಾಂಕ: 07 - 12 - 2007ರ ಕರ್ನಾಟಕ ಕಾರ್ಮಿಕರ ರಾಜ್ಯ 
ವಿಮಾ ಯೋಜನೆ ( ವೈದ್ಯಕೀಯ) ಸೇವಾ (ನೇಮಕಾತಿ) ನಿಯಮಗಳು, 2007ರಲ್ಲಿನ ಎಲ್ಲಾ 
ಷರತ್ತುಗಳಿಗೆ ಸಂಪೂರ್ಣವಾಗಿ ಒಳಪಟ್ಟಿರುತ್ತದೆ. 


4 ) 


ಕಾಲಮಿತಿ ಮುಂಬಡ್ತಿಯ ಸಂಬಂಧ ಆರ್ಥಿಕ ಸೌಲಭ್ಯವನ್ನು ಅವರ ಹೆಸರಿನ ಮುಂದೆ 
ತೋರಿಸಿರುವ ದಿನಾಂಕದಿಂದ ಹೊಂದಲು ಅರ್ಹರಾಗಿರುತ್ತಾರೆ. 


ಯಾವುದೇ ಹಂತ ಅಥವಾ ಸಂದರ್ಭದಲ್ಲಿ ಮತ್ತು ಯಾವುದೇ ಕಾರಣಗಳಿಂದಾಗಿ ಸದರಿ 
ಕಾಲಬದ್ದ ಪದೋನ್ನತಿಯ ಆದೇಶಗಳನ್ನು ಮಾರ್ಪಡಿಸುವ ಅಥವಾ ಹಿಂತೆಗೆದುಕೊಳ್ಳುವ 
ಮತ್ತು ಈ ಅಧಿಕಾರಿಗಳಿಗೆ ಹಿಂಬಡ್ತಿ ನೀಡುವ ಸಂಪೂರ್ಣ ಹಕ್ಕುಗಳನ್ನು ಮತ್ತು ಅಧಿಕಾರವನ್ನು 
ಸರ್ಕಾರವು ಕಾಯ್ದಿರಿಸಿಕೊಂಡಿದೆ. 


(GL 


[ ವೈದ್ಯರ ಹೆಸರು, ಸ್ಥಳ ಮತ್ತು ಸೇವೆಗೆ | ಹಾಲಿ ವೇತನ ಶ್ರೇಣಿ 
ಸೇರಿದ ದಿನಾಂಕ ಹಾಗೂ ವಿದ್ಯಾರ್ಹತೆ | ಮತ್ತು ಪದನಾಮ 


* 


06 ವರ್ಷಗಳ | 13 ವರ್ಷಗಳ ಕಾಲಬದ್ದ 
ಕಾಲಬದ್ದ ಪದೋನ್ನತಿ ಪದೋನ್ನತಿ ಜಾರಿಗೆ ಬರುವ 
ಜಾರಿಗೆ ಬರುವ ದಿನಾಂಕ, ವೇತನ ಶ್ರೇಣಿ. 
ದಿನಾಂಕ. ವೇತನ ಬದಲಾಗುವ ಪದನಾಮ 
ಶ್ರೇಣಿ, ಬದಲಾಗುವ 
ಪದನಾಮ 


14050 - 25050 


07 - 12 - 2007 


07 - 12 - 2007 


ಡಾ : ಕೆ. ಯೋಗೀಶ್ವರ್, 
ನಿವೃತ್ತ ವಿಮಾ ವೈದ್ಯಾಧಿಕಾರಿ, 
02 -09 -1986 ಎಂ . ಬಿ. ಬಿ.ಎಸ್. 


ವಿಮಾ ವೈದ್ಯಾಧಿಕಾರಿ 


18150 - 26925 


15200 - 25650 
ಹಿರಿಯ ವಿಮಾ 


ಮುಖ್ಯ ವಿಮಾ ವೈದ್ಯಾಧಿಕಾರಿ 


ವೈದ್ಯಾಧಿಕಾರಿ 


೨೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬ , ೨೦೧೧ 


ಭಾಗ - ೨ 


26 -11 - 2010 


18150 - 26925 


ಡಾ : ಬಿ. ಟಿ. ನಾರಾಯಣಸ್ವಾಮಿ , 15200 - 25650 
ಕಿರಿಯ ತಜ್ಞರು, ಕಾರಾವಿ ಚಿಕಿತ್ಸಾಲಯ , | ಕಿರಿಯ ತಜ್ಞರು 
ವಿವೇಕನಗರ, ಬೆಂಗಳೂರು. 
26 - 11 - 1997 ಎಂ . ಬಿ . ಬಿ .ಎಸ್ . 
ಡಿ. ಸಿ. ಹೆಚ್. 


ಹಿರಿಯ ತಜ್ಞರು 


15200 - 25650 


01 - 12 - 2010 


ಕಿರಿಯ ತಜ್ಞರು 


18150 - 26925 


ಹಿರಿಯ ತಜ್ಞರು 


ಡಾ : ಸುಜಾತ ಜಿ. 
ಕಿರಿಯ ತಜ್ಞರು , ಕಾರಾವಿ 
ನಿರ್ದೇಶನಾಲಯ , ಬೆಂಗಳೂರು 
01 -12 -1997 ಎಂ . ಬಿ. ಬಿ.ಎಸ್, ಎಂ . ಡಿ. 
ಕಮ್ಯುನಿಟಿ ಮೆಡಿಸನ್, 
ಡಾ : ಖಾಲಿದಾ ನಿಸ್ವಾರ್‌, 
ಹಿರಿಯ ವಿಮಾ ವೈದ್ಯಾಧಿಕಾರಿ, 
ಕಾರಾವಿ ಚಿಕಿತ್ಸಾಲಯ , ರಸೆಲ್ 
ಮಾರ್ಕೆಟ್ -2, ಬೆಂಗಳೂರು. 
24 -11 - 1997 ಎಂ . ಬಿ . ಬಿ . ಎಸ್ . 


24 - 11 - 2010 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


18150 - 26925 
ಮುಖ್ಯ ವಿಮಾ ವೈದ್ಯಾಧಿಕಾರಿ 


15200 - 25650 


25 - 11 - 2008 


ಡಾ : ಎಸ್.ಹೇಮಲತಾ , ಹಿರಿಯ 
ವಿಮಾ ವೈದ್ಯಾಧಿಕಾರಿ, ಕಾರಾವಿ 
ಚಿಕಿತ್ಸಾಲಯ , ರಾಜಾಜಿನಗರ -1, 
ಬೆಂಗಳೂರು. 
25 - 11 -1995 ಎಂ . ಬಿ. ಬಿ.ಎಸ್. 


ಹಿರಿಯ ವಿಮಾ 
ವೈದ್ಯಾಧಿಕಾರಿ 


18150 - 26925 
ಮುಖ್ಯ ವಿಮಾ ವೈದ್ಯಾಧಿಕಾರಿ 


24 - 11 - 2010 


18150- 26925 
ಹಿರಿಯ ತಜ್ಞರು 


24 - 11 - 2010 
18150 - 26925 
ಹಿರಿಯ ತಜ್ಞರು 


ಡಾ : ಹನುಮಂತಯ್ಯ , ಹೆಚ್. ಸಿ . 15200 - 25650 
ಕಿರಿಯ ತಜ್ಞರು, ಕಾರಾವಿ ಚಿಕಿತ್ಸಾಲಯ , | ಕಿರಿಯ ತಜ್ಞರು 
ಜಯನಗರ , ಬೆಂಗಳೂರು 
24 - 11 - 1997 ಎಂ . ಬಿ. ಬಿ.ಎಸ್. 
ಡಿ. ವಿ . ಡಿ . ಎಂ . ಡಿ. (ಸ್ಕಿನ್) 
ಡಾ : ಲತಾ ರಾಮಯ್ಯ , 

15200 - 25650 
ಹಿರಿಯ ವಿಮಾ ವೈದ್ಯಾಧಿಕಾರಿ , 

ಹಿರಿಯ ವಿಮಾ 
ಕಾರಾವಿ ಆಸ್ಪತ್ರೆ, ಇಂದಿರಾನಗರ, ವೈದ್ಯಾಧಿಕಾರಿ 
ಬೆಂಗಳೂರು. 24 - 11 -1997 
ಎಂ . ಬಿ. ಬಿ . ಎಸ್ . 
ಎಂ . ಡಿ. ಪೆಥಾಲಜಿ. 
ಡಾ : ಪುಂಡರೀಕಾಕ್ಷ , 

15200 - 25650 
ಕಿರಿಯ ತಜ್ಞರು, ಕಾರಾವಿ ಚಿಕಿತ್ಸಾಲಯ , | ಕಿರಿಯ ತಜ್ಞರು 
ಮಾರತ್‌ಹಳ್ಳಿ , ಬೆಂಗಳೂರು. 
27 - 11 -1997 ಎಂ . ಬಿ. ಬಿ . ಎಸ್ . 

ಎಂ . ಡಿ .ಪೀಡಿಯಾಟ್ರಿಕ್ಸ್ 
| ಡಾ : ಎನ್. ನರೇಂದ್ರಕುಮಾರ್, 15200 - 25650 
ಹಿರಿಯ ವಿಮಾ ವೈದ್ಯಾಧಿಕಾರಿ, ಹಿರಿಯ ವಿಮಾ 
ಕಾರಾವಿ ಚಿಕಿತ್ಸಾಲಯ , ದ್ಯಾವಸಂದ್ರ , ವೈದ್ಯಾಧಿಕಾರಿ 
ಬೆಂಗಳೂರು. 24 - 11 -1997 
ಎಂ . ಬಿ. ಬಿ. ಎಸ್ . 


27 - 11 - 2010 
18150 - 26925 
ಹಿರಿಯ ತಜ್ಞರು 


24 - 11 - 2010 
18150 - 26925 
ಮುಖ್ಯ ವಿಮಾ ವೈದ್ಯಾಧಿಕಾರಿ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ೨೬, ೨೦೧೧ 


೨೪೭ 


10 , 


[ 15200 - 25650 
| ಕಿರಿಯ ತಜ್ಞರು 


28 -11 - 2010 
18150 - 26925 
ಹಿರಿಯ ತಜ್ಞರು 


| ಡಾ : ಜವಾದ್ ಅಹಮದ್ ಎನ್.ಎ . 
ಕಿರಿಯ ತಜ್ಞರು, ಕಾರಾವಿ ಆಸ್ಪತ್ರೆ, 
ಇಂದಿರಾನಗರ , ಬೆಂಗಳೂರು. 
28 - 11 - 1997 ಎಂ . ಬಿ . ಬಿ.ಎಸ್. 
ಎಂ . ಎಸ್ . ಇ .ಎನ್. ಟಿ . 
ಡಾ : ಬಿ.ಎಲ್. ಯೋಗಾನಂದ, 
ಹಿರಿಯ ವಿಮಾ ವೈದ್ಯಾಧಿಕಾರಿ, 
ಕಾರಾವಿ ಚಿಕಿತ್ಸಾಲಯ , ದಾಸರಹಳ್ಳಿ , 
ಬೆಂಗಳೂರು, 28 - 11 - 1997 
ಎಂ . ಬಿ. ಬಿ. ಎಸ್ . 


28 - 11 - 2010 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


18150 - 26925 


ಮುಖ್ಯ ವಿಮಾ ವೈದ್ಯಾಧಿಕಾರಿ 


05 - 12 -2010 


| ಡಾ : ರೋಷನ್ ಅರಾ ಆರ್. 

15200 - 25650 
ಹಿರಿಯ ವಿಮಾ ವೈದ್ಯಾಧಿಕಾರಿ , ಹಿರಿಯ ವಿಮಾ 
ಕಾರಾವಿ ಚಿಕಿತ್ಸಾಲಯ , ಮುನಿರೆಡ್ಡಿಪಾಳ್ಯ , ವೈದ್ಯಾಧಿಕಾರಿ 
ಬೆಂಗಳೂರು. 05- 12 - 1997 
ಎಂ . ಬಿ . ಬಿ . ಎಸ್ . 


18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


13 . 


22 - 11 - 2010 


18150 - 26925 


ಡಾ : ಎಂ . ಎನ್. ನರಸಿಂಹಮೂರ್ತಿ , 15200 - 25650 
ಕಿರಿಯ ತಜ್ಞರು, ಕಾರಾವಿ ಚಿಕಿತ್ಸಾಲಯ , | ಕಿರಿಯ ತಜ್ಞರು 
ಯಶವಂತಪುರ, ಬೆಂಗಳೂರು. 
22 - 11 - 1997 ಎಂ .ಬಿ . ಬಿ.ಎಸ್ . 
ಡಿ. ವಿ . ಡಿ. 


ಹಿರಿಯ ತಜ್ಞರು 


27 - 11 - 2010 


ಡಾ : ಮಂಜಣ್ಣ ಎಂ . ಕಿರಿಯ ತಜ್ಞರು, | 15200 - 25650 
ಕಾರಾವಿ ಆಸ್ಪತ್ರೆ, ಇಂದಿರಾನಗರ, 

ಕಿರಿಯ ತಜ್ಞರು 
ಬೆಂಗಳೂರು. 27 - 11 -1997 
ಎಂ . ಬಿ. ಬಿ .ಎಸ್ . ಎಂ . ಡಿ . ಜಿ .ಎಮ್ . 


18150 - 26925 


ಹಿರಿಯ ತಜ್ಞರು 


15200 - 25650 
ಕಿರಿಯ ತಜ್ಞರು 


ಡಾ : ಪಿ . ವಿ . ಶಿವಕುಮಾರ್‌, 
ಕಿರಿಯ ತಜ್ಞರು, ಕಾರಾವಿ ಆಸ್ಪತ್ರೆ, 
ಇಂದಿರಾನಗರ , ಬೆಂಗಳೂರು 
21 - 11 -1997 ಎಂ . ಬಿ . ಬಿ .ಎಸ್ . 
ಎಂ . ಎಸ್ . ಇ .ಎನ್. ಟಿ . 


21 -11 -2010 
18150 - 26925 
ಹಿರಿಯ ತಜ್ಞರು 


16, 


ಡಾ : ರವಿಕುಮಾರ್ ಕೆ. ಜಿ . ಹಿರಿಯ 
ವಿಮಾ ವೈದ್ಯಾಧಿಕಾರಿ, ಕಾರಾವಿ 
ಚಿಕಿತ್ಸಾಲಯ , ದ್ಯಾವಸಂದ್ರ, 
25 - 11 - 1997 ಎಂ . ಬಿ . ಬಿ . ಎಸ್ . 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


25 - 11 - 2010 
18150 - 26925 
ಮುಖ್ಯ ವಿಮಾ ವೈದ್ಯಾಧಿಕಾರಿ 


17, 


27 - 11 - 2010 


|| ಡಾ : ಪದ್ಮಾವತಿ ಎನ್. 

15200 - 25650 
ಕಿರಿಯ ತಜ್ಞರು, ಕಾರಾವಿ ಚಿಕಿತ್ಸಾಲಯ , | ಕಿರಿಯ ತಜ್ಞರು 
ಕಾಟನ್‌ಪೇಟೆ, ಬೆಂಗಳೂರು. 
27 - 11 - 1997 ಎಂ . ಬಿ . ಬಿ. ಎಸ್ , ಎಂ . ಡಿ. 
ಪೀಡಿಯಾಟ್ರಿಕ್ಸ್ 


18150 - 26925 
ಹಿರಿಯ ತಜ್ಞರು 


೨೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬ , ೨೦೧೧ 


ಭಾಗ - ೨ 


ಡಾ : ವಿ . ಪುಷ್ಪಲತಾ , 

15200 - 25650 
ಹಿರಿಯ ವಿಮಾ ವೈದ್ಯಾಧಿಕಾರಿ , ಹಿರಿಯ ವಿಮಾ 
ಕಾರಾವಿ ಚಿಕಿತ್ಸಾಲಯ , ಮುನಿರೆಡ್ಡಿಪಾಳ್ಯ , | ವೈದ್ಯಾಧಿಕಾರಿ 
ಬೆಂಗಳೂರು. 26 - 11 -1997 
ಎಂ . ಬಿ . ಬಿ .ಎಸ್ . 


26 -11 - 2010 
18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


19 . 


ಡಾ : ಸವಿತಾ ಜಗನ್ನಾಥ್, 
ಹಿರಿಯ ವಿಮಾ ವೈದ್ಯಾಧಿಕಾರಿ , 
ಕಾರಾವಿ ಚಿಕಿತ್ಸಾಲಯ, ಕೇಂದ್ರ 
ಮೈಸೂರು. 05 - 12 - 1997 
ಎಂ . ಬಿ. ಬಿ.ಎಸ್ . 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


05 -12 - 2010 
18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


20. 


27 - 11 - 2010 


ಡಾ : ಭಾಸ್ಕರ್‌ ಬಿ .ಕೆ . ಕಿರಿಯ ತಜ್ಞರು, ( 15200 - 25650 
ಕಾರಾವಿ ಚಿಕಿತ್ಸಾಲಯ , ಕಾಟನ್‌ಪೇಟೆ, | 

ಕಿರಿಯ ತಜ್ಞರು 
ಬೆಂಗಳೂರು 27 -11 -1997 
ಎಂ . ಬಿ . ಬಿ. ಎಸ್ , ಎಂ . ಎಸ್ . ಜಿ .ಎಸ್ . 


18150 - 26925 
ಹಿರಿಯ ತಜ್ಞರು 


21 . 


| ಡಾ : ಪ್ರಣೀತಾ ಜೆ. ಬಿ. 

15200 - 25650 
ಕಿರಿಯ ತಜ್ಞರು, ಕಾರಾವಿ ಚಿಕಿತ್ಸಾಲಯ , | ಕಿರಿಯ ತಜ್ಞರು 
ಶೇಷಾದ್ರಿಪುರಂ , ಬೆಂಗಳೂರು 
24 -11 - 1997 ಎಂ . ಬಿ . ಬಿ .ಎಸ್. ಡಿ . ಜಿ . ಓ 


24 - 11- 2010 
18150 -26925 
ಹಿರಿಯ ತಜ್ಞರು 


ಡಾ : ಮಾಲೇಗೌಡ ಪಿ . 


06 - 12 - 2010 


15200 - 25650 
ಕಿರಿಯ ತಜ್ಞರು 


ಕಿರಿಯ ತಜ್ಞರು, ಕಾರಾವಿ ಆಸ್ಪತ್ರೆ, 
ಮೈಸೂರು. 06 - 12- 1997 
ಎಂ . ಬಿ . ಬಿ . ಎಸ್ , ಡಿ.ಆರ್ಥೋ. 


18150 - 26925 
ಮುಖ್ಯ ವಿಮಾ ವೈದ್ಯಾದಿಕಾರಿ/ 
ಹಿರಿಯ ತಜ್ಞರು 


23 , 


03 - 12 - 2010 


18150 - 26925 


ಹಿರಿಯ ತಜ್ಞರು 


ಡಾ : ಆಶಾ ಪ್ರೇಮಕುಮಾರಿ ಎ . 15200 - 25650 
ಕಿರಿಯ ತಜ್ಞರು, ಕಾರಾವಿ ಆಸ್ಪತ್ರೆ, ಕಿರಿಯ ತಜ್ಞರು 
ಇಂದಿರಾನಗರ, ಬೆಂಗಳೂರು 
03 - 12 - 1997 ಎಂ . ಬಿ. ಬಿ .ಎಸ್ , ಎಂ . ಡಿ . 
ಅನೆಸ್ತಿಷಿಯಾ 
ಡಾ : ಎನ್. ಪುಷ್ಪಲತಾ, 

15200 - 25650 
ಕಿರಿಯ ತಜ್ಞರು, ಕಾರಾವಿ ಚಿಕಿತ್ಸಾಲಯ , | ಕಿರಿಯ ತಜ್ಞರು 
ವಿಲ್ಸನ್‌ಗಾರ್ಡನ್, 04 - 12 - 1997 
ಎಂ . ಬಿ . ಬಿ . ಎಸ್ , ಎಂ .ಎಸ್ . 
ಆಪ್ತಮಾಲಜಿ 


24 , 


04 - 12 - 2010 
18150 - 26925 
ಹಿರಿಯ ತಜ್ಞರು 


25 . 


| 15200 - 25650 

ಹಿರಿಯ ವಿಮಾ 
ವೈದ್ಯಾಧಿಕಾರಿ 


24 - 11 - 2010 18150 - 26925 
ಮುಖ್ಯ ವಿಮಾ ವೈದ್ಯಾಧಿಕಾರಿ 


ಡಾ : ಬಿ. ಆರ್ . ಶರ್ಮಿಳಾ, ಹಿರಿಯ 
ವಿಮಾ ವೈದ್ಯಾಧಿಕಾರಿ, ಕಾರಾವಿ 
ಚಿಕಿತ್ಸಾಲಯ, ವಿಜಯನಗರ, 
ಬೆಂಗಳೂರು 24- 11 -1997 
ಎಂ . ಬಿ . ಬಿ. ಎಸ್ . 
ಡಾ : ಕೆ. ಬಿ . ಚಿದಾನಂದ, 
ಕಿರಿಯ ತಜ್ಞರು, ಕಾರಾವಿ ಆಸತ್ರೆ , 
ದಾವಣಗೆರೆ , 27 -11 - 1997 
ಎಂ . ಬಿ. ಬಿ.ಎಸ್. ಡಿ. ವಿ. ಡಿ . 


26 . 


15200 - 25650 
ಕಿರಿಯ ತಜ್ಞರು 


27 - 11 - 2010 
18150 - 26925 
ಹಿರಿಯ ತಜ್ಞರು 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ೨೬, ೨೦೧೧ 


೨೪೯ 


2 


| | 


ಡಾ : ಅಬ್ದುಲ್ ಸಮ್ಮದ್ ಬುರಾನ್, 
ಕಿರಿಯ ತಜ್ಞರು, ಕಾರಾವಿ ಆಸ್ಪತ್ರೆ, 
ಇಂದಿರಾನಗರ, ಬೆಂಗಳೂರು. 
25 -11 - 1997 ಎಂ . ಬಿ . ಬಿ .ಎಸ್, ಎಂ . ಡಿ . 


15200 - 25650 
ಕಿರಿಯ ತಜ್ಞರು 


25 - 11 -2010 
18150 - 26925 


ಹಿರಿಯ ತಜ್ಞರು 


28. 


ಡಾ : ಬೃಂದಾ ಟಿ, 
ಹಿರಿಯ ವಿಮಾ ವೈದ್ಯಾಧಿಕಾರಿ , 
ಕಾರಾವಿ ಚಿಕಿತ್ಸಾಲಯ , 
ವಿಜಯನಗರ, ಬೆಂಗಳೂರು. 
27 -11 -1997 ಎಂ . ಬಿ. ಬಿ. ಎಸ್ . 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


27 - 11 - 2010 
18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


29 . 


03 - 12 - 2010 


| ಡಾ : ಬಿ . ಜೆ. ನಾಗೇಶ್, 
ಹಿರಿಯ ವಿಮಾ ವೈದ್ಯಾಧಿಕಾರಿ , 
ಕಾರಾವಿ ಚಿಕಿತ್ಸಾಲಯ, 
ಜಯನಗರ, ಬೆಂಗಳೂರು. 
03 -12 - 1997 ಎಂ . ಬಿ. ಬಿ. ಎಸ್ . 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


30 . 


ಡಾ : ಎಂ . ಮೀನಾಕ್ಷಿ, 
ಹಿರಿಯ ವಿಮಾ ವೈದ್ಯಾಧಿಕಾರಿ, 
ಕಾರಾವಿ ಚಿಕಿತ್ಸಾಲಯ, 
ಜಯನಗರ, ಬೆಂಗಳೂರು. 
25 - 11 -1997 ಎಂ . ಬಿ . ಬಿ .ಎಸ್ . 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


25 - 11 - 2010 
18150- 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


31, 


22 - 11 - 2010 


ಡಾ : ಎನ್. ಗೀತಾ, 
ಹಿರಿಯ ವಿಮಾ ವೈದ್ಯಾಧಿಕಾರಿ , 
ಕಾರಾವಿ ಚಿಕಿತ್ಸಾಲಯ , 
ಬನಶಂಕರಿ, ಬೆಂಗಳೂರು. 
22 - 11 - 1997 ಎಂ . ಬಿ . ಬಿ . ಎಸ್ . 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


24 - 11 - 2010 


ಡಾ : ಹೆಚ್. ಬಿ. ಮೀನಾ, 
ಹಿರಿಯ ವಿಮಾ ವೈದ್ಯಾಧಿಕಾರಿ , 
ಕಾರಾವಿ ಚಿಕಿತ್ಸಾಲಯ, 
ವಿಲ್ಸನ್‌ಗಾರ್ಡನ್, ಬೆಂಗಳೂರು. 
24 - 11 - 1997 ಎಂ . ಬಿ . ಬಿ . ಎಸ್ . 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


33 . 


06 - 12 - 2010 
18150 - 26925 
ಹಿರಿಯ ತಜ್ಞರು 


34 . 


ಡಾ : ಆರ್. ವಿ. ಪ್ರಭು, 

15200 - 25650 
ಕಿರಿಯ ತಜ್ಞರು, ಕಾರಾವಿ ಆಸ್ಪತ್ರೆ , ಕಿರಿಯ ತಜ್ಞರು 
ಮೈಸೂರು. 06 -12- 1997 
ಎಂ . ಬಿ . ಬಿ . ಎಸ್ , ಎಂ .ಎಸ್ . ಜಿ . ಎಸ್. 
ಡಾ : ಹೆಚ್.ಎನ್. ವೆಂಕಟಕೃಷ್ಣ, 15200 - 25650 
ಕಿರಿಯ ತಜ್ಞರು, ಕಾರಾವಿ ಚಿಕಿತ್ಸಾಲಯ , | ಕಿರಿಯ ತಜ್ಞರು 
ಮೈಸೂರು ರಸ್ತೆ , ಬೆಂಗಳೂರು. 
03 - 12 -1997 ಎಂ . ಬಿ. ಬಿ.ಎಸ್, ಎಂ . ಡಿ. 
ಎಂ .ಎಸ್/ ಡಿಪ್ಲೋಮಾ 


03 -12 - 2010 


18150 - 26925 
ಹಿರಿಯ ತಜ್ಞರು 


೨೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


ಭಾಗ - ೨ 


35 . 


15200 - 25650 
ಕಿರಿಯ ತಜ್ಞರು 


27 - 11 - 2010 
18150- 26925 
ಹಿರಿಯ ತಜ್ಞರು 


ಡಾ : ಹೆಚ್.ಎನ್. ಶಿವಕುಮಾರ್‌, 
ಕಿರಿಯ ತಜ್ಞರು, ಕಾರಾವಿ ಆಸ್ಪತ್ರೆ, 
ಮೈಸೂರು. 27 - 11 - 1997 
ಎಂ . ಬಿ . ಬಿ . ಎಸ್ , ಎಂ . ಎಸ್. 
Opthalmology 
ಡಾ : ಸಂಧ್ಯಾರಾಣಿ ಆರ್. 
ಕಿರಿಯ ತಜ್ಞರು, ಕಾರಾವಿ ಆಸ್ಪತ್ರೆ , 
ದಾವಣಗೆರೆ 01 - 12 - 1997 
ಎಂ . ಬಿ . ಬಿ . ಎಸ್ , ಡಿ . ಜಿ . ಓ 


36, 


01 - 12 - 2010 


15200 - 25650 
ಕಿರಿಯ ತಜ್ಞರು 


18150 - 26925 


ಹಿರಿಯ ತಜ್ಞರು 


37. 


ಡಾ : ಸುಮಾ, ಬಿ .ಕೆ, 
ಹಿರಿಯ ವಿಮಾ ವೈದ್ಯಾಧಿಕಾರಿ, 
ಕಾರಾವಿ ಚಿಕಿತ್ಸಾಲಯ, 
ಮೈಸೂರು ರಸ್ತೆ, ಬೆಂಗಳೂರು. 
01 -12 -1997 ಎಂ . ಬಿ. ಬಿ. ಎಸ್ . 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


01- 12 - 2010 
18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


| ಡಾ : ಮನೋಹರ್ ಎಂ . ಎ . 
ಹಿರಿಯ ವಿಮಾ ವೈದ್ಯಾಧಿಕಾರಿ, 
ಕಾರಾವಿ ಚಿಕಿತ್ಸಾಲಯ, 
ರಾಬರ್ಟ್‌ಸನ್ನೇಟೆ.. 05 - 12 - 1997 
ಎಂ . ಬಿ . ಬಿ .ಎಸ್ . 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


05 - 12 - 2010 
18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


39 . 


| ಡಾ : ಪ್ರೇಮಲತಾ ಟಿ. ಎಲ್. 


15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


24 - 11 - 2010 
18150 - 26925 ಮುಖ್ಯ 
ವಿಮಾ ವೈದ್ಯಾಧಿಕಾರಿ 


ಹಿರಿಯ ವಿಮಾ ವೈದ್ಯಾಧಿಕಾರಿ , 
ಕಾರಾವಿ ಚಿಕಿತ್ಸಾಲಯ , 
ಬನಶಂಕರಿ, ಬೆಂಗಳೂರು. 
24 -11 - 1997 ಎಂ . ಬಿ. ಬಿ .ಎಸ್ . 


40 | 


15200 - 25650 


29 - 11 - 2010 


18150 - 26925 


ಹಿರಿಯ ವಿಮಾ 
ವೈದ್ಯಾಧಿಕಾರಿ 


ಕಿರಿಯ ತಜ್ಞರು 


ಡಾ : ಅಜೀಂ. 
ಹಿರಿಯ ವಿಮಾ ವೈದ್ಯಾಧಿಕಾರಿ, 
ಕಾರಾವಿ ಆಸ್ಪತ್ರೆ, 
ಇಂದಿರಾನಗರ , ಬೆಂಗಳೂರು. 
29 - 11 -1997 ಎಂ . ಬಿ. ಬಿ.ಎಸ್. 
ಎಂ . ಎಸ್ . ಜಿ . ಎಸ್ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೋವಿಂದಸ್ವಾಮಿ , 

ಪೀಠಾಧಿಕಾರಿ , 

ಕಾರ್ಮಿಕ ಇಲಾಖೆ 
(ಕಾರಾವಿ ಯೋ ( ವೈ ) ಸೇವೆಗಳು) 


ಪಿ . ಆರ್ . 494 


ಭಾಗ- ೨ 


೨೫೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ೨೬ , ೨೦೧೧ 

ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 284 ವಾತೆಸಿ 2010, ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ , 2011 . 


ಭಾಗ - 1 


ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಉಪ ಆಯುಕ್ತರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ವೇತನ 
ಶ್ರೇಣಿ ರೂ . 20025 -525- 22650 - 600 - 26250 -675 - 28275ರಲ್ಲಿ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರಾಗಿ ಸ್ಥಾನಪನ್ನ ಬಡ್ತಿ ನೀಡಿ ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ 

ಹುದ್ದೆ 


ಬಡ್ತಿ ಮೇರೆಗೆ ನೇಮಿಸಿದ ಹುದ್ದೆ 


ಸಂಖ್ಯೆ 


1. 


ಹೆಚ್ . ಕೃಷ್ಣಪ್ಪ, ಉಪ ಆಯುಕ್ತರು ( ಲೆ. ಪ - 14), ಬೆಂಗಳೂರು. 


ಜಂಟಿ ಆಯುಕ್ತರು ( ಮನವಿಗಳು), ಬೆಳಗಾಂ ( ಖಾಲಿ 
ಹುದ್ದೆ) 
ಜಂಟಿ ಆಯುಕ್ತರು ( ಮನವಿಗಳು), ಗುಲ್ಬರ್ಗಾ 
( ಖಾಲಿ ಹುದ್ದೆ) 


2. | ವಿ.ಬಿ ಗಿರಡ್ಡಿ ಉಪ ಆಯುಕ್ತರು (ಲೆ.ಪ- 12 ), ಬೆಂಗಳೂರು. 


3. | ಆರ್‌. ಈ . ಪ್ರಮೀಳ, ಉಪಆಯುಕ್ತರು ( ಲೆ. ಪ - 26) , ಬೆಂಗಳೂರು. ಜಂಟಿ ಆಯುಕ್ತರು ( ಮಾಹಿತಿ ತಂತ್ರಜ್ಞಾನ ಆಡಳಿತ), 

ಬೆಂಗಳೂರು ( ಖಾಲಿ ಹುದ್ದೆ) 
4. | ಯು .ಎ . ವಸಂತರಾವ್, ಉಪ ಆಯುಕ್ತರು ( ಅನ್ಯ ಸೇವೆಯ | ಜಂಟಿ ಆಯುಕ್ತರು ( ಮನವಿಗಳು), ಮಂಗಳೂರು 
ಮೇಲೆ ಒಖಅಐ ), ಬೆಂಗಳೂರು. 

( ಶ್ರೀ ಎಂ .ಬಿ. ಬಸವರಾಜು ರವರ 
ಪದೋನ್ನತಿಯಿಂದ ತೆರವಾದ ಹುದ್ದೆ) 


ಜಿ. ಆರ್. ಮಂಜೇಶ್, ಉಪ ಆಯುಕ್ತರು ( ಜಾರಿ - 4), ಜಂಟಿ ಆಯುಕ್ತರು ( ಜಾರಿ), ಬಳ್ಳಾರಿ ( ಶ್ರೀ ಎಂ . 
ಬೆಂಗಳೂರು. 

ರಂಗಣ್ಣರವರ ಪದೋನ್ನತಿಯಿಂದ ತೆರವಾದ ಹುದ್ದೆ). 
ಎಸ್. ಲಕ್ಷ್ಮೀಪತಯ್ಯ , ಉಪ ಆಯುಕ್ತರು ( ವಸೂಲಿ-31), | ಜಂಟಿ ಆಯುಕ್ತರು (ಕಾನೂನು ಮತ್ತು 
ಬೆಂಗಳೂರು. 

ಕಾರ್ಯನೀತಿ), ಬೆಂಗಳೂರು ( ಶ್ರೀ ಹೆಚ್. ಡಿ. 
ಅರುಣ್‌ಕುಮಾರ್‌ರವರ ಪದೋನ್ನತಿಯಿಂದ 
ತೆರವಾದ ಹುದ್ದೆ) 


ಎ . ಕೆ. ಚಿಟಗುಪ್ಪಿ, ಉಪಆಯುಕ್ತರು ( ಲೆ . ಪ - 42 ), ಬೆಂಗಳೂರು. 


ಜಂಟಿ ಆಯುಕ್ತರು ( ಡಿ. ವಿ.ಒ ), ದಾವಣಗೆರೆ 
(ಶ್ರೀಮತಿ ಕೆ.ಆರ್‌. ಸುಶೀಲರವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ) 


8. | ಎನ್. ಅಶೋಕ್, ಉಪಆಯುಕ್ತರು ( ಲೆ . ಪ - 11 ) , ಬೆಂಗಳೂರು. 


ಜಂಟಿ ಆಯುಕ್ತರು (ಮನವಿಗಳು), ಶಿವಮೊಗ್ಗ 
( ಖಾಲಿ ಹುದ್ದೆ) 


9. | ನಾರಾಯಣಪ್ಪ , ಉಪ ಆಯುಕ್ತರು ( ವಸೂಲಿ- 1), ಮೈಸೂರು. 


ಜಂಟಿ ಆಯುಕ್ತರು ( ಡಿ . ವಿ. ಒ ), ಶಿವಮೊಗ್ಗ, 
( ಶ್ರೀ ಒ. ಕಸ್ತೂರಪ್ಪರವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ) 


ಭಾಗ - 2 


ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರುಗಳನ್ನು ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಈ ಕೂಡಲೆ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ. 


೨೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬ , ೨೦೧೧ 


ಭಾಗ - ೨ 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ವರ್ಗಾಯಿಸಿ ನೇಮಿಸಿರುವ ಹುದ್ದೆ 


ಸಂಖ್ಯೆ 


ಎಸ್. ಕೆ ನಾಯ್ಕರ್‌, ವಾಣಿಜ್ಯ ಜಂಟಿ ಆಯುಕ್ತರು (ಸರಕು 
ಮತ್ತು ಸೇವಾ ತೆರಿಗೆ), ಬೆಂಗಳೂರು. 


ಜಂಟಿ ಆಯುಕ್ತರು ( ಮೌಲ್ಯವರ್ಧಿತ ತೆರಿಗೆ ಮತ್ತು ಸರಕು 
ಸೇವಾ ತೆರಿಗೆ), ಬೆಂಗಳೂರು ( ಶ್ರೀ ಹೆಚ್. ಎಸ್. ಇಸ್ಕತ್ತು . 
ಖಾನ್ ರವರ ಪದೋನ್ನತಿಯಿಂದ ತೆರವಾದ ಹುದ್ದೆ) 


2. ಓ. ಕಸ್ತೂರಪ್ಪ, ಜಂಟಿ ಆಯುಕ್ತರು ( ಡಿ.ವಿ.ಒ), ಶಿವಮೊಗ್ಗ, ಜಂಟಿ ಆಯುಕ್ತರು ( ಜಾರಿ ), ಮೈಸೂರು (ಶ್ರೀ ಹೆಚ್.ಎನ್. 

ಜಯಪಾಲ್‌ರವರ ಪದೋನ್ನತಿಯಿಂದ ತೆರವಾದ ಹುದ್ದೆ) 


3 . 


| 


ಕೆ. ಆರ್ . ಸುಶೀಲ, ಜಂಟಿ ಆಯುಕ್ತರು ( ಡಿ . ವಿ . ಒ ), | ಜಂಟಿ ಆಯುಕ್ತರು ( ಆ ಮತ್ತು ವ) - 3, ಬೆಂಗಳೂರು 
ದಾವಣಗೆರೆ 

( ಖಾಲಿ ಹುದ್ದೆ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಆರ್ . ಚಂದ್ರಶೇಖರಾರಾಧ್ಯ , 

ಪೀಠಾಧಿಕಾರಿ , 
ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ -2 ) 


ಪಿ .ಆರ್. 495 


ಅಧಿಸೂಚನೆ 
ಸಂಖ್ಯೆ : ಆಇ 291 ವಾತೆಸಿ 2014 , ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ , 2011 . 

ಭಾಗ - 1 


ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ವೇತನ 
ಶ್ರೇಣಿ ರೂ . 24450 - 600 -26250- 675 -30300 - 750 - 31800ರಲ್ಲಿ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರಾಗಿ ಸ್ಥಾನಪನ್ನ ಬಡ್ತಿ ನೀಡಿ ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕ್ರಮ 


ಸಂಖ್ಯೆ 


1 . 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ 

ಬಡ್ತಿ ಮೇರೆಗೆ ನೇಮಿಸಿದ ಹುದ್ದೆ 
ನಿರ್ವಹಿಸುತ್ತಿರುವ ಹುದ್ದೆ 
ಹೆಚ್.ಎಸ್ . ಇಸ್ಮತ್ತುಲ್ಲ ಖಾನ್, ಜಂಟಿ ಅಪರ ಆಯುಕ್ತರು (ಕರ್ನಾಟಕ ಮೇಲ್ಮನವಿಗಳ ನ್ಯಾಯಾಧೀಕರಣ), 
ಆಯುಕ್ತರು ( ಮೌಲ್ಯವರ್ಧಿತ ತೆರಿಗೆ, ಸರಕು | ಬೆಂಗಳೂರು ( ಶ್ರೀ ಎಂ . ಡಿ. ಜೈನ್ ಇವರ ವರ್ಗಾವಣೆಯಿಂದ 
ಮತ್ತು ಸೇವಾ ತೆರಿಗೆ), ಬೆಂಗಳೂರು. 

ತೆರವಾದ ಹುದ್ದೆ) 
ಎಂ . ಬಿ. ಬಸವರಾಜು, ಜಂಟಿ ಆಯುಕ್ತರು ಅಪರ ಆಯುಕ್ತರು ( ವಲಯ -1), ಬೆಂಗಳೂರು. ( ಶ್ರೀ ಎಸ್.ಎಲ್. 
( ಮನವಿಗಳು), ಮಂಗಳೂರು. 

ಸುಬ್ರಮಣ್ಯ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 


ಹೆಚ್. ಎಂ .ವಿರೂಪಾಕ್ಷಯ್ಯ , ಜಂಟಿ ಆಯುಕ್ತರು 
( ಮನವಿಗಳು), ಗುಲ್ಬರ್ಗ 


ಅಪರ ಆಯುಕ್ತರು ( ಗುಪ್ತವಾರ್ತೆ ಮತ್ತು ಸಮನ್ವಯ ), ಆಯುಕ್ತರವರ 
ಕಛೇರಿ.) ಬೆಂಗಳೂರು ( ಶ್ರೀ ಪುಟ್ಟೇಗೌಡ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ). 


4 , 


ಹೆಚ್.ಎನ್ .ಜಯಪಾಲ್, ಜಂಟಿ ಆಯುಕ್ತರು | ಅಪರ ಆಯುಕ್ತರು ( ವಲಯ - 3), ಬೆಂಗಳೂರು ( ಖಾಲಿ ಹುದ್ದೆ) . 

( ಜಾರಿ ), ಮೈಸೂರು 
5. ಹೆಚ್. ಡಿ. ಅರುಣ್ ಕುಮಾರ್ , ಜಂಟಿ | ಅಪರ ಆಯುಕ್ತರು ( ಸರಕು ಮತ್ತು ಸೇವಾ ತೆರಿಗೆ), ಬೆಂಗಳೂರು 

ಆಯುಕ್ತರು (ಕಾನೂನು ಮತ್ತು ಕಾರ್ಯನೀತಿ), | ( ಖಾಲಿ ಹುದ್ದೆ ). 
ಬೆಂಗಳೂರು 


ಎಂ . ರಂಗಣ್ಣ, ಜಂಟಿ ಆಯುಕ್ತರು ( ವಸೂಲಿ | ಅಪರ ಆಯುಕ್ತರು ( ವಲಯ - 2), ಬೆಂಗಳೂರು 
ಮತ್ತು ಜಾರಿ), ಬಳ್ಳಾರಿ. 

( ಶ್ರೀ ಆರ್. ಕೃಷ್ಣಮೂರ್ತಿ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ). 


ಭಾಗ- ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ೨೬ , ೨೦೧೧ 


೨೫೩ 


ಭಾಗ - 2 
ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರುಗಳನ್ನು ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಈ ಕೂಡಲೆ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ. 
ಕ್ರಮ 
ಅಧಿಕಾರಿಯವರ ಹೆಸರು ಮತ್ತು ಹುದ್ದೆ 

ವರ್ಗಾಯಿಸಿ ನೇಮಿಸಿರುವ ಹುದ್ದೆ 


ಸಂಖ್ಯೆ 


ಕಾವೇರಿ ಮೊಣ್ಣಪ್ಪ , ಅಪರ ಆಯುಕ್ತರು, ( ಕೇಂದ್ರ | ಅಪರ ಆಯುಕ್ತರು (ಕೇಂದ್ರ ಕಛೇರಿ- 1), ಆಯುಕ್ತರವರ 
ಕಛೇರಿ- 2) ಬೆಂಗಳೂರು. 

ಕಛೇರಿ, ಬೆಂಗಳೂರು ( ಖಾಲಿ ಹುದ್ದೆ). 


ಪುಟ್ಟೇಗೌಡ, ಅಪರ ಆಯುಕ್ತರು, ( ಗುಪ್ತವಾರ್ತೆ ಮತ್ತು | ಅಪರ ಆಯುಕ್ತರು (ಕರ್ನಾಟಕ ಮೇಲ್ಮನವಿಗಳ 
ಸಮನ್ವಯ ), ಬೆಂಗಳೂರು. 

ನ್ಯಾಯಾಧೀಕರಣ), ಬೆಂಗಳೂರು ( ಖಾಲಿ ಹುದ್ದೆ) 
3. | ಎಂ .ಡಿ ಜೈನ್, ಅಪರ ಆಯುಕ್ತರು (ಕರ್ನಾಟಕ | ಅಪರ ಆಯುಕ್ತರು (ಕಾನೂನು ವ್ಯವಹಾರಗಳು) 

ಮೇಲ್ಮನವಿಗಳ ನ್ಯಾಯಾಧೀಕರಣ), ಬೆಂಗಳೂರು. ಆಯುಕ್ತರವರ ಕಛೇರಿ, ಬೆಂಗಳೂರು ( ಖಾಲಿ ಹುದ್ದೆ). 


ಎಸ್ .ಎಲ್. ಸುಬ್ರಮಣ್ಯ, ಅಪರ ಆಯುಕ್ತರು ( ವಲಯ - ಅಪರ ಆಯುಕ್ತರು ( ಕರ್ನಾಟಕ ಮೇಲ್ಮನವಿಗಳ 
1), ಬೆಂಗಳೂರು 

ನ್ಯಾಯಾಧೀಕರಣ), ಬೆಂಗಳೂರು ( ಖಾಲಿ ಹುದ್ದೆ) . 


5 . 


ಆರ್. ಕೃಷ್ಣಮೂರ್ತಿ , ಅಪರ ಆಯುಕ್ತರು ( ವಲಯ - 2), 
ಬೆಂಗಳೂರು 


ಅಪರ ಆಯುಕ್ತರು (ಕೇಂದ್ರ ಕಛೇರಿ - 2), ಆಯುಕ್ತರವರ 
ಕಛೇರಿ, ಬೆಂಗಳೂರು (ಶ್ರೀಮತಿ ಕಾವೇರಿ ಮೊಣ್ಣಪ್ಪ ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ). 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಆರ್. ಚಂದ್ರಶೇಖರಾರಾಧ್ಯ , 

ಪೀಠಾಧಿಕಾರಿ , 
ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ -2 ) 


ಪಿ . ಆರ್ , 497 


ಅಧಿಸೂಚನೆ 
ಸಂಖ್ಯೆ : ಆಇ 283 ವಾತೆಸಿ 2010, ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್, 2011. 


ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳಾಗಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ -32 ರಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದ ವ್ಯವಸ್ಥೆ ಮೇರೆಗೆ ಕಾರ್ಯನಿರ್ವಹಿಸಲು ಅವರ ಹೆಸರುಗಳ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


ಕ್ರಮ | 


ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಹೆಸರು ಮತ್ತು 
ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಕಛೇರಿ 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾಗಿ ಸ್ವತಂತ್ರ ಪ್ರಭಾರ 
ವ್ಯವಸ್ಥೆಯಲ್ಲಿರಿಸಿ ನಿಯೋಜಿಸಲಾದ ಹುದ್ದೆ ಮತ್ತು ಸ್ಥಳ 


ಶ್ರೀ ಆರ್. ಎ. ನಾಗರಾಜ , ವಾಣಿಜ್ಯ ತೆರಿಗೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ( ವಸೂಲಿ- 23 ), ಬೆಂಗಳೂರು 
ಅಧಿಕಾರಿ ( ಲೆಕ್ಕ ಪರಿಶೋಧನೆ), ಮೈಸೂರು| ( ಖಾಲಿ ಹುದ್ದೆ) 


ಶ್ರೀಮತಿ ಕೆ. ವಿ . ಪದ್ವಿನಿ, ವಾಣಿಜ್ಯ ತೆರಿಗೆ ಅಧಿಕಾರಿ 
ವಸೂಲಿ- 31 , ಬೆಂಗಳೂರು. 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಕೇಂದ್ರ ಕಛೇರಿ), ಡಿ. ವಿ. ಓ -5, 
ಬೆಂಗಳೂರು ( ಖಾಲಿ ಹುದ್ದೆ) 


ಶ್ರೀ ಚಂದ್ರಕಾಂತ ಪಾಟೀಲ್, ವಾಣಿಜ್ಯ ತೆರಿಗೆ | ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ( ವಸೂಲಿ), ಗುಲ್ಬರ್ಗಾ 
ಅಧಿಕಾರಿ , ಜಾರಿ - 5 , ಗುಲ್ಬರ್ಗಾ 

| ( ಖಾಲಿ ಹುದ್ದೆ) 


೨೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬ , ೨೦೧೧ 


ಭಾಗ - ೨ 


ಶ್ರೀ ವಿ.ಆರ್. ಸಾಲಿ , ವಾಣಿಜ್ಯ ತೆರಿಗೆ ಅಧಿಕಾರಿ , | ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ( ಲೆಕ್ಕ ಪರಿಶೋಧನೆ), 
( ಆಡಿಟ್ - 1), ಹುಬ್ಬಳ್ಳಿ 

ಧಾರವಾಡ ( Deemed suspension ನಲ್ಲಿರುವ ಶ್ರೀ ಆರ್. ಬಿ. 
ಪಾಟೀಲ್ ರವರ ಜಾಗಕ್ಕೆ) 


W 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಆರ್ . ಚಂದ್ರಶೇಖರಾರಾಧ್ಯ, 

ಪೀಠಾಧಿಕಾರಿ , 
ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ -2) 


ಪಿ . ಆರ್ . 498 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 74 ಪೊಪೆಸೆ 2009 , ಬೆಂಗಳೂರು, ದಿನಾಂಕ: 18ನೇ ಏಪ್ರಿಲ್ , 2011. 


- ಶ್ರೀ ಎಸ್. ಬಿ. ಬಡಿಗೇರ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಇವರು ಸ್ಥಳ ನಿಯುಕ್ತಿಗಾಗಿ ಕಾಯ್ದು ದಿನಾಂಕ: 28 -7 - 2008 ರಿಂದ 
20 - 8- 2008ರವರೆಗಿನ ಅವಧಿಯನ್ನು ಕೆ.ಸಿ.ಎಸ್.ಆರ್. ನಿಯಮ 8(15)( ಎಫ್) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸುವಂತೆ 
ಕೋರಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 500 

ಒಳಾಡಳಿತ ಇಲಾಖೆ (ಪೋಲಿಸ್ ಸೇವೆಗಳು) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 28 ಎಫ್ ಪಿಸಿ 2011 , ಬೆಂಗಳೂರು, ದಿನಾಂಕ: 06ನೇ ಏಪ್ರಿಲ್, 2011. 


ಕರ್ನಾಟಕ ಮೃಗಾಲಯ ಪ್ರಾಧಿಕಾರ, ಮೈಸೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ನಿಯಮಾವಳಿ ಕ್ರಮ ಸಂಖ್ಯೆ ; 
4ರ ಪ್ರಕಾರ ಆರ್ಥಿಕ ಇಲಾಖೆಯ ಪ್ರತಿನಿಧಿಯಾಗಿ ಶ್ರೀ ರಘುರಾಮ ಭಂಡಾರಿ, ವಿಶೇಷಾಧಿಕಾರಿ ( ಬ್ಯಾಂಕಿಂಗ್) ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ , ಬೆಂಗಳೂರು ಇವರನ್ನು ಇವರನ್ನು ಕರ್ನಾಟಕ ಮೃಗಾಲಯ ಪ್ರಾಧಿಕಾರ, ಮೈಸೂರು ಇದರ ಸದಸ್ಯರನ್ನಾಗಿ ಶ್ರೀ ಅನಿಲಕುಮಾರ ಝಾ , 
ಕಾರ್ಯದರ್ಶಿ ( ವೆಚ್ಚ ), ಆರ್ಥಿಕ ಇಲಾಖೆ ಇವರ ಜಾಗದಲ್ಲಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ . 
2. ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಅಪಜೀ 121 ಎಫ್ ಪಿಸಿ 2017, ದಿನಾಂಕ: 10 -01 - 2011ನ್ನು ಈ ಮೂಲಕ ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 501 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಕಂಇ 13 ಎಟಿಎಸ್ 2011, ಬೆಂಗಳೂರು, ದಿನಾಂಕ: 18ನೇ ಏಪ್ರಿಲ್ , 2011. 


ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಹಶೀಲ್ದಾರರುಗಳ ವರ್ಗಾವಣೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ಮಾಡಬೇಕಾಗಿರುವುದರಿಂದ ದಿನಾಂಕ: 30 - 03 - 2011ರಂದು ನಡೆದ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ಕೆಳಕಂಡ ತಹಶೀಲ್ದಾರರ 
ವರ್ಗಾವಣಿಗಳನ್ನು ಮಾಡಲು ಅನುಮೋದಿಸಿದ್ದು, ಅದರಂತೆ ಈ ಕೆಳಕಂಡ ತಹಶೀಲ್ದಾರರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ೨೬ , ೨೦೧೧ 


೨೫೫ 


ಕ್ರಮ 


ಸಂಖ್ಯೆ 


2. 


ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಮತಿ. ಖಾಜಿ ನಫೀಜ, ತಹಶೀಲ್ದಾರ್‌, ಹಗರಿ ತಹಶೀಲ್ದಾರ್‌, ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ, ಇಲ್ಲಿ 
ಬೊಮ್ಮನಹಳ್ಳಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

ಹಾಲಿ ಖಾಲಿ ಇರುವ ಸ್ಥಳಕ್ಕೆ. 
ಶ್ರೀ ಹೆಚ್ .ಎನ್. ನಾಗರಾಜ, ತಹಶೀಲ್ದಾರ್‌, ಹುನಗುಂದ ತಹಶೀಲ್ದಾರ್‌, ಬಾಗಲಕೋಟೆ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
ತಾಲ್ಲೂಕು, ಬಾಗಲಕೋಟೆಜಿಲ್ಲೆ. 

( ಶ್ರೀ ಬಿ. ಎಲ್. ಗೋಡೆ ಇವರ ವರ್ಗಾವಣೆಯಿಂದ ತೆರವಾಗುವ 

ಸ್ಥಳಕ್ಕೆ) 
ಶ್ರೀ ಬಿ .ಎಲ್. ಗೋಠ, ತಹಶೀಲ್ದಾರ್‌, ಬಾಗಲಕೋಟೆ ತಹಶೀಲ್ದಾರ್‌, ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. ( ಶ್ರೀ ವಿಜಯ 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ . 

ಕುಮಾರ ಹೊನಕೇರಿ ಇವರ ವರ್ಗಾವಣೆಯಿಂದ ತೆರವಾಗುವ 

ಸ್ಥಳಕ್ಕೆ) 
ಶ್ರೀ ವಿಜಯ ಕುಮಾರ ಹೊನಕೇರಿ, ತಹಶೀಲ್ದಾರ್‌, | ತಹಶೀಲ್ದಾರ್‌, ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ. ( ಇಲ್ಲಿ 
ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 

ಹಾಲಿ ಖಾಲಿ ಇರುವ ಸ್ಥಳಕ್ಕೆ) 
ಶ್ರೀ ರವಿಚಂದ್ರನಾಯಕ್, ತಹಶೀಲ್ದಾರ್, ಬಂಟ್ವಾಳ್ | ತಹಶೀಲ್ದಾರ್, ಮಂಗಳೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 

( ಇಲ್ಲಿ ಹಾಲಿ ಖಾಲಿ ಇರುವ ಸ್ಥಳಕ್ಕೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಗೀತಾ ರಮೇಶ್, 

ಸರ್ಕಾರದ ಉಪ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂ ., ಭೂ ಕಂ ., ಮತ್ತು ಸೇವೆಗಳು) 


ಪಿ . ಆರ್ . 502 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 04 ಎಟಿಎಸ್ 2011, ಬೆಂಗಳೂರು, ದಿನಾಂಕ: 23ನೇ ಏಪ್ರಿಲ್ , 2011. 


ಕಂದಾಯ ಇಲಾಖೆಯಲ್ಲಿ ಸ್ಥಳ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ತಹಶೀಲ್ದಾರರುಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರುಗಳ 
ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಕ್ರಮ 


ಸ್ಥಳ ನಿರೀಕ್ಷಣೆಯಲ್ಲಿರುವ ತಹಶೀಲ್ದಾರರ ಹೆಸರು 


ವರ್ಗಾಯಿಸಿ ನೇಮಿಸಿರುವ ಸ್ಥಳ 


ಸಂಖ್ಯೆ 


01 . | ಶ್ರೀ ಎಂ . ವೆಂಕಟಪ್ಪ, ತಹಶೀಲ್ದಾರ್‌, 

( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 


ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಉಡುಪಿ 
ಜಿಲ್ಲೆ , ಉಡುಪಿ ಇಲ್ಲಿನ ಖಾಲಿ ಹುದ್ದೆಗೆ. 


02. | ಶ್ರೀ ಎನ್. ಆರ್. ಉಮೇಶ್ ಚಂದ್ರ , ತಹಶೀಲ್ದಾರ್‌, ಪುರಸಭಾ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳ ಕಛೇರಿ, ಕೋಲಾರ 
(ಸ್ಥಳ ನಿರೀಕ್ಷಣೆಯಲ್ಲಿರುವವರು) 

ಜಿಲ್ಲೆ, ಕೋಲಾರ ಇಲ್ಲಿನ ಖಾಲಿ ಹುದ್ದೆಗೆ. 


03 . 


| 


ಶ್ರೀ ಎಂ .ಆರ್‌. ರಾಜೇಶ್, ತಹಶೀಲ್ದಾರ್‌, 
(ಸ್ಥಳ ನಿರೀಕ್ಷಣೆಯಲ್ಲಿರುವವರು) 


ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ 
ಜಿಲ್ಲೆ, ಚಿತ್ರದುರ್ಗ ಇಲ್ಲಿನ ಖಾಲಿ ಹುದ್ದೆಗೆ . 


1. ಶ್ರೀ ಎಂ . ವೆಂಕಟಪ್ಪ, ಇವರು ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಉಡುಪಿ ಜಿಲ್ಲೆ, ಇಲ್ಲಿ ವರದಿ ಮಾಡಿಕೊಂಡು, ಓ . ಓ . ಡಿ 

ಆಧಾರದ ಮೇಲೆ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ, ಬೆಂಗಳೂರು ಇಲ್ಲಿಗೆ ವರದಿ ಮಾಡಿಕೊಳ್ಳಲು ಆದೇಶಿಸಿದೆ. 


ಶ್ರೀ ಎನ್. ಆರ್. ಉಮೇಶ್ ಚಂದ್ರ, ಇವರು ಪುರಸಭಾ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳ ಕಛೇರಿ, ಕೋಲಾರ ಜಿಲ್ಲೆ, ಇಲ್ಲಿ ವರದಿ 
ಮಾಡಿಕೊಂಡು, ಓ.ಓ. ಡಿ ಆಧಾರದ ಮೇಲೆ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ, ಬೆಂಗಳೂರು ಇಲ್ಲಿಗೆ ವರದಿ ಮಾಡಿಕೊಳ್ಳಲು 
ಆದೇಶಿಸಿದೆ. 


೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬ , ೨೦೧೧ 

ಭಾಗ - ೨ 
3. ಶ್ರೀ ಎಂ .ಆರ್‌. ರಾಜೇಶ್, ಇವರು ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ ಜಿಲ್ಲೆ, ಇಲ್ಲಿ ವರದಿ ಮಾಡಿಕೊಂಡು, 

ಓ . ಓ . ಡಿ ಆಧಾರದ ಮೇಲೆ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ, ಬೆಂಗಳೂರು ಇಲ್ಲಿಗೆ ವರದಿ ಮಾಡಿಕೊಳ್ಳಲು ಆದೇಶಿಸಿದೆ. 


ಮೇಲಿನ ಅಧಿಕಾರಿಗಳು ನೇಮಿಸಿರುವ ಸ್ಥಳದಲ್ಲಿ ತಕ್ಷಣವೇ ಕಾರ್ಯ ವರದಿ ಮಾಡಿಕೊಳ್ಳುವುದು . 


4. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಶ್ರೀಯುತರುಗಳನ್ನು ಓ.ಓ . ಡಿ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸಲು ಇವರುಗಳ ಸೇವೆಯನ್ನು 

ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆಗೆ ನೀಡತಕ್ಕದ್ದು . 
5. ಸದರಿ ಅಧಿಕಾರಿಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿನ ಕಾಮಗಾರಿಗಳ ಪರಿಶೀಲನೆ, ಜೀರ್ಣೋದ್ಧಾರ, ತನಿಖಾ ಕಾರ್ಯ ಮತ್ತು ಇತರೆ 

ಕಾರ್ಯಗಳನ್ನು ನಿರ್ವಹಿಸಿದ ಕೂಡಲೇ ಅವರಿಗೆ ಯಾವ ಹುದ್ದೆಗೆ ನೇಮಕಾತಿ ಮಾಡಲಾಗಿತ್ತೋ ಆ ಹುದ್ದೆಗೆ ಕಾರ್ಯ ವರದಿ 
ಮಾಡಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ , ಲೀಲಾವತಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಸೇ - 2 ) 


ಪಿ . ಆರ್ . 503 


ಯುವಜನ ಸೇವಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಯುಸೇಇ 09 ಯುಇಸೇ 2011 , ಬೆಂಗಳೂರು, ದಿನಾಂಕ: 27ನೇ ಏಪ್ರಿಲ್ , 2011 . 


ಶ್ರೀ ಬಿ .ಎ . ಅಶೋಕ್ ಕುಮಾರ್, ಉಪ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಇವರು ದಿನಾಂಕ: 30 - 04 - 2011ರ 


ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕೆ. ಸಿ. ಎಸ್‌ . ಆರ್‌. ನಿಯಮ 285 ( 1) ( ಎ ) ರನ್ವಯ ಸರ್ಕಾರಿ ಸೇವೆಯಿಂದ ಸ್ವ - ಇಚ್ಛಾ ನಿವೃತ್ತಿ ಹೊಂದಲು ಸರ್ಕಾರದ 
ಮಂಜೂರಾತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಸಿ. ಶ್ರೀನಿವಾಸ್ , 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಯುವಜನ ಸೇವಾ ಇಲಾಖೆ. 


ಪಿ .ಆರ್. 504 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 191 ಎಲ್‌ಸಿಇ 2010, ಬೆಂಗಳೂರು, ದಿನಾಂಕ : 21ನೇ ಏಪ್ರಿಲ್, 2011, 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26( 2) ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಕೆ. ಪ್ರಭುದೇವಾ ಪಾಟೀಲ್, ಇವರನ್ನು ರಾಯಚೂರಿನ 1ನೇ ತ್ವರಿತಗತಿ ನ್ಯಾಯಾಲಯ ವಿಶೇಷ ಸರ್ಕಾರಿ 
ಅಭಿಯೋಜಕರಾಗಿ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಕಾತಿ ಮಾಡಲಾಗಿದೆ. 


2 . ಶ್ರೀಮತಿ ಜಿ . ನಿರ್ಮಲ, ವಿಶೇಷ ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತಗತಿ ನ್ಯಾಯಾಲಯ , ರಾಯಚೂರು, ಇವರು ತಮ್ಮ 
ಕಾರ್ಯಭಾರವನ್ನು ಶ್ರೀ ಕೆ. ಪ್ರಭುದೇವಾ ಪಾಟೀಲ್‌ರವರಿಗೆ ವಹಿಸಿಕೊಡುವಂತೆ ತಿಳಿಸಲಾಗಿದೆ. ಶ್ರೀಮತಿ ಜಿ. ನಿರ್ಮಲ, ಇವರು ಮುಂದುವರೆದ ಅವಧಿಗೆ 
ನಿಯಮಾನುಸಾರ ಸಂಭಾವನೆ ಪಡೆಯುವಂತೆ ತಿಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಯ್ಯದ್ ಅಬ್ದುಲ್ ನಜೀರ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ .ಆರ್. 505 


